ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಮತ ಉಪಹಾರ ಕೇಂದ್ರಗಳ ಶುರಿತು 
ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕೇತು) - 


1143 (1387) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಮತ್ತ ಉಪಹಾರ ಕೇಂದ್ರಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆಯೇ ; 


(ಆ) ಸದರಿ ಉಪಹಾರ ಕೇಂದ್ರಗಳ ಯೋಜನೆಯ ರೂಪುರೇಷೆಗಳೇನು ಹಾಗೂ ಇದಕ್ಕೆ ತಗಲುವ ಅಂದಾಜು 
ಮೊತವೆಷ್ಟು ; (ವಿವರ ನೀಡುವುದು) 


(ಇ) ಯಾವ ಕಾಲಮಿತಿಯಲ್ಲಿ ಉಪಹಾರ ಕೇಂದ್ರಗಳನ್ನು ಯಾವ ಯಾವ ಸ್ಥಳಗಳಲ್ಲಿ 
ಪ್ರಾರಂಭಿಸಲಾಗುವುದು? 


